





ವಿಷ , ವೈಷ್ಣವ ಪಶಂಸೆ 


ಶೌನಕ ಆ ಬ್ರಾಹ್ಮಣ ಪತ್ನಿಯನ್ನು ಪರಿತ್ಯಾಗ ಮಾಡಿ ಮುಂದೇನು ಮಾಡಿದ 9 
ಅಶ್ಚಿನೀ ಕುಮಾರರು ಯಾರ ವಂಶದಲ್ಲಿ ಹುಟ್ಟಿದರು 9 


ಸೌತ- ಆ ಬ್ರಾಹ್ಮಣ ಭಾರದ್ವಾಜ ಗೋತ್ರದ ಒಬ್ಬ ಮಹಾಮುನಿ. ಸುತಪಾ 
ಎಂದೇ ಹೆಸರು. ಆತ ಲಕ್ಷ ವರ್ಷಕಾಲ ಹಿಮಾಲಯದಲ್ಲಿ ತಪಸ್ತು ಮಾಡಿದ. 
ಬ್ರಹ್ನವರ್ಚಸಿನಿಂದ ಪ್ರಜಲಿಸಿದ. ಒಮ್ಮೆ ಇದಕ್ಷಿದಂತೆ ಆಕಾಶದಲ್ಲಿ ಕ್ಷಣಕಾಲ 
ಕೃ್ಷಷ್ಟಜ್ಞೋತಿಯನ್ನು ಕಂಡ. ಪ್ರಕತಿಯಿಂದಾಚೆ ನಿರ್ಲಿಪನಾಗಿರುವ ಆ ಪರಮಾತನೆ 
ಮೈದೋರಿದರೂ ಆತ ಮೋಕ್ಷವರವನ್ನು ಬೇಡಲಿಲ್ಲ. ನಿಶ್ಲಲಭಕಿ ಬೇಡಿದ, ದಾಸ 
ಬೇಡಿದ. ಆಗ ಆಕಾಶವಾಣಿಯಾಯಿತು. "ಮೊದಲಿಗೆ ಪತಿಯನು ಪರಿಗಹಿಸು 
ಪ್ರಾರಬ, ಭೋಗಿಸಿ ಕಳೆದುಕೊಳು ಬಳಿಕ ನಿನಗೆ ಭಕ್ತಿ ದಾಸ್ಯ ನೀಡುತ್ತೇನೆ 


ಬ್ರಹ್ಮನು ಆತನಿಗೆ ಪಿತೃಗಳ ಮಾನಸ ಪುತ್ರಿಯನ್ನಿತ್ತ. ಅವಳಲ್ಲಿ ಕಲ್ಯಾಣ ಮಿತ್ರ 
ಜನಿಸಿದ. ಅವನ ಸ್ಪರಣಮಾತ್ರದಿಂದ ಕಲಿಬಾಧೆ ನಿವತಿಯಾಗುವುದು. ಅಗಲಿದ 
ಬಂಧುಗಳು ಪುನಃ ಲಭಿಸುತಾರೆ. ಮುನಿ ಕಲ್ಲಾಣಮಿತ ನ ತಾಯಿಯನೂ ಪರಿತಜಿಸಿ 
ಅಶ್ಲಿನಿ ಕುಮಾರನನ್ನು ಶಪಿಸಿದ- ""ನಿನಗೆ ಯಜದಲಿ ಹವಿರ್ಭಾಗವಿಲದಿರಲಿ. ನಿನ 
ಸೋದರನ ಜೊತೆಗೇ ನಿನಗೆ ಪೂಜೆ ಹೊರತು उड वटं ಪೂಜೆ ಇಲವೆಂದಾಗಲಿ 
ವ್ಯಾಧಿಗ್ರಸ್ತನಾಗು. ನಿನ್ನ ಅಂಗಗಳು ನಿಷ್ಠಿ$ಯವಾಗಲಿ'' ಒಡನೆ ಸೂರ್ಯ ಅಶ್ವಿನೀ 
ಕುಮಾರನೊಂದಿಗೆ ಸುತಪನ ಬಳಿ ಬಂದು ಸುತಿಸಿದ- 


ಪೂಜ್ಯ ವಿಪ್ರನೆ ಕ್ಷಮಿಸು. ನನ ಮಗ ಮಾಡಿದ ತಪನು ಕ್ಷಮಿಸು. ಬ್ರಹ್ಮ ವಿಷ್ಟು 
ಮಹೇಶರ ಮುಂತಾದ ದೇವತೆಗಳೆಲ ಸದಾ ವಿಪನು ನೀಡುವ ಫಲಪುಷ್ಠ 
ಜಲಾದಿಗಳನ್ನೆ ಸ್ನೀಕರಿಸುತಾರೆ. ವಿಪ, ಆವಾಹಿಸಿದ ದೇವತೆಗಳನೆ ಜಗತಿನಲಿ ಎಲರೂ 
ಪೂಜಿಸುತಾರೆ. ಅದರಿಂದ ವಿಪ್ರನಿಗಿಂತ ಬೇರೆ ದೇವತೆಯಿಲ. ಸಯಂ ಹರಿಯೆ 
००२, ८.०५. ವಿಪ್ರ ಸಂತುಷನಾದರೆ ನಾರಾಯಣ ಸಂತುಷನಾಗುತಾನೆ. ನಾರಾಯಣ 


ಸಂತುಷನಾದರೆ ಎಲ ದೇವತೆಗಳು ಸಂತುಷರಾಗುತಾರೆ 


ನಾಸಿ ಗಂಗಾಸಮಂ ತೀರ್ಥಂ ನ ಚ ಕಷಾತ್‌ ಪರಃ ಸುರಃ | 
ನ ಶಂಕರಾತ್‌ ವೈಷ್ಣವಶ್ಪ ನ ಸಹಿಷ್ಟುರ್ಧರಾಪರಾ ॥ 


ಗಂಗೆಗೆ ಸಮಾನ ತೀರ್ಥವಿಲ. ಕಷನನು ಮೀರಿಸುವ ದೇವತೆಯಿಲ್ಲ. 
ಶಂಕರನಿಗಿಂತ ಹೆಚ್ಚಿನ ವಿಷ್ಣುಭಕನಿಲ್ಲ. ಧರೆಗಿಂತ ಮೇಲಾದ ಕ್ಷಮಾಶೀಲನಿಲ್ಲ 


ನಚ ಸತ್ಯಾತ್‌ ಪರೋ ಧರ್ಮೋ ನ ಸಾಧ್ವೀ ಪಾರ್ವತೀಪರಾ । 
ನ ದೈವಾದ್‌ ಬಲವಾನ್‌ ಕಶ್ಲಿತ್‌ ನ ಚ ಪುತ್ರಾತ್‌ ಪರಃ ಪ್ರಿಯಃ ॥ 








40 | ಬ್ರಹ್ಮವೈವರ್ತ ಮಹಾಪುರಾಣ 


ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಪಾರ್ವತಿಗಿಂತ ಮಿಗಿಲಾದ ಪತಿವ್ರತೆಯಿಲ್ಲ. 
ದೈವಕ್ಕಿಂತ ಪ್ರಬಲವಾದುದು ಬೇರೆ ಇಲ್ಲ. ಪುತ್ರನಿಗಿಂತ ಹೆಚ್ಚಿನ ಪ್ರೀತಿಪಾತ್ರನಿಲ್ಲ. 


ನಚ ವ್ಯಾಧಿಸಮಃ ಶತ್ರುರ್ನಚ ಪೂಜ್ಯೋ ಗುರೋಃ ಪರಃ । 
ನಾಸ್ತಿ ಮಾತೃಸಮೋ ಬಂಧುಃ ನ ಚ ಮಿತ್ರಂ ಪಿತುಃ ಪರಂ ॥ 


ವ್ಯಾಧಿಗೆ ಸಮಾನ ಶತ್ರುವಲ್ಲ. ಗುರುವಿಗಿಂತ ಹೆಚ್ಚಿನ ಪೂಜ್ಯನಿಲ್ಲ. ತಾಯಿಗೆ 
ಸಮಾನ ಬಂಧು ಇಲ್ಲ. ತಂದೆಗೆ ಅಧಿಕ ಮಿತ್ರನಿಲ್ಲ. 


ಏಕಾದಶೀ ವ್ರತಾನ್ನಾನ್ಯತ್‌ ತಪೋ ನಾನಶನಾತ್‌ ಪರಂ । 
ಪರಂ ಸರ್ವಧನಾದ್‌ ರತ್ನಂ ವದ್ಯಾರತ್ನಂ ಪರಂ ತತಃ ॥ 


ಏಕಾದಶೀ ವ್ರತಕ್ಕಿಂತ ಮಿಗಿಲಾದ ವ್ರತವಿಲ್ಲ. ಉಪವಾಸಕ್ಕಿಂತ ಮಿಗಿಲಾದ 
ತಪವಲ್ಲ. ಎಲ್ಲ ಧನಕ್ಕಿಂತ ರತ್ನ ಶ್ರೇಷ್ಠ, ಎಲ್ಲ ರತ್ನಕ್ಕಿಂತ ವಿದ್ಯಾರತ್ನ ಶ್ರೇಷ್ಠ 

ಎಲ್ಲ ಆಶ್ರಮಗಳಲ್ಲಿಯೂ ವಿಪ್ರಶ್ರೇಷ್ಠ: ವಿಪ್ರನಿಗೆ ಸಮನಾದ ವೇದ 
ವೇದಾಂಗಜ್ಞನಾದ ಗುರುವಿಲ್ಲ ಎಂದು ಪ್ರಜಾಪತಿ ವಚನವಿದೆ.' 

ಸೂರ್ಯನ ಪ್ರಾರ್ಥನೆಗೆ ಮುನಿದು ಸುತಪ ತನ್ನ ತಪೋಬಲದಿಂದ ಅಶ್ವಿನಿ 
ಕುಮಾರನನ್ನು ನೀರೋಗಿಗಳನ್ನಾಗಿಸಿ ಯಜ್ಞದಲ್ಲಿ ಹವಿರ್ಭಾಗ ಅವನಿಗೆ ಸಿಗುವಂತೆ 
ವರ ನೀಡಿ ಹರಿಸೇವಾಪರನಾಗಿ ಗಂಗಾ ತೀರಕ್ಕೆ ತೆರಳಿದ. ಸೂರ್ಯನೂ ಪುತ್ರ- 
ನೊಂದಿಗೆ ಹಿಂತೆರಳಿದ. | 


ಸೂರ್ಯ ಮಾಡಿದ ವಿಪ್ರಸುತಿಯನ್ನು ಯಾವನು ಪಠಿಸುವನೋ ಅವನು 
. ವಿಪ್ರಾನುಗ್ರಹದಿಂದ ಸರ್ವತ್ರ ವಿಜಯಿಯಾಗುತ್ತಾನೆ. ಬೆಳಿಗ್ಗೆ ಎದ್ದು "ವಿಪ್ರನಿಗೆ 
ನಮಸ್ಕಾರ' ಎನ್ನುವವ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಾಗುವುದು. ಎಲ್ಲಯಜ್ಞ 
ಮಾಡಿದ ಫಲ ಬರುವುದು. 


ಪೃಥಿವ್ಯಾ. ಯಾನಿ ತೀರ್ಥಾನಿ: ತಾನಿ ತೀರ್ಥಾನಿ ಸಾಗರೇ । 
ಸಾಗರೇ ಯಾನಿ ತೀರ್ಥಾನಿ ವಪ್ರಪಾದೇಷು ತಾನಿ ಚ ॥ 


ಭೂಮಿಯಲ್ಲಿರುವ ಎಲ್ಲ ತೀರ್ಥಗಳೂ ಸಮುದ್ರದಲ್ಲಿವೆ. ಹಾಗೇ 
ಸಮುದ್ರದಲ್ಲಿರುವ ಎಲ್ಲ ತೀರ್ಥಗಳೂ ವಿಪ್ರರ ಪಾದಗಳಲ್ಲಿವೆ. 


ವಪ್ರಪಾದೋದಕಂ ಪೀತ್ವಾ ಯಾವತ್ತಿಷ್ಠತಿ ಮೇದಿನೀ । 

ತಾವತ್‌ ಪುಷ್ಕರ ಪಾತ್ರೇಷು ಪಿಬಂತಿ ಪಿತರೋ ಜಲಂ ॥ 

ವಿಪ್ರಪಾದೋದಕಂ ಪುಣ್ಯಂ ಭಕ್ತಿಯುಕ್ತಶ್ತ್ಚ ಯಃ ಪಿಬೇತ್‌ । 
ಸ ಸ್ನಾತಃ ಸರ್ವತೀರ್ಥೇಷು ಸರ್ವಯಜ್ಞೀಷು ದೀಕ್ಷಿತಃ.'॥ 








ಬ್ರಹ್ಮಖಂಡ | 41 


ಮಹಾರೋಗೀ ಯದಿ ಪಿಚೇತ್‌ ವಿಪಪಾಡದೋದಕಂ ದಿಜ ) 
 ಮುಚ್ಚತೇ ಸರ್ವರೋಗಾಚ ಮಾಸಮೇಕಂ ತು ಭಕೆತಃ ॥ 


ಪ್ರ ಪಾದೋದಕ ಪಾನ ಮಾಡಿದರೆ ಭೂಮಿ ಇರುವಹು ಕಾಲವೂ ಪಿತಗಳು 
ಕಮಲದೆಲೆಯ ಪಾತ್ರೆಯಲಿ ನೀರು ಕುಡಿಯುವರು ಪವಿತ್ರವಾದ ವಿ 
ಪಾದೋದಕವನು ಭಕಿಯಿಂದ ಕುಡಿವವನು ಎಲ ತೀರ್ಥಸಾನ ಮಾಡಿದಂತಾಗು- 
ತದೆ. ಎಲ್ಲ ಯಜ ಮಾಡಿದ ಫಲ ಬರುತದೆ ಮಹಾರೋಗ ಪೀಡಿತನಾದವನು 
ಒಂದು ತಿಂಗಳ ಕಾಲ ಭಕಿಯಿಂದ ವಿ ಪಾದೋದಕ ಪಾನ ಮಾಡಿದರೆ 
ಸರ್ವರೋಗಗಳಿರಿದ ಮುಕನಾಗುವನು 


ವಿಷ್ಣುಭಕನೂ ಸಂಧಾವಂದನೆಯಿಂದ ಪೂತಾತನೂ ಆದ ವಿಪನು ಲೌಕಿಕ 
ವಿದ್ವೆಯಲ್ಲಿ ನಿಪುಣನಿರಲಿ "ಇಲದಿರಲಿ ವಿಷುವಿನಂತೆ ಪೂಜ್ಯನೆನಿಸುತಾನೆ. ವಿಷು- 
ಭಕನಾದ ವಿಪ್ರ ಹೊಡೆದರೂ ಪತಿಯಾಗಿ ಹೊಡೆಯಬಾರದು. ಶಪಿಸಿದರೂ 
ತಿಶಾಪ ನೀಡಬಾರದು. ಗೋವುಗಳಿಗಿಂತ ನೂರು ಪಟು ಹೆಚು ಪೂಜ ವಿ 
ವಿಪ್ರನ ಪಾದೋದಕವನೂ ನೆವೇದವನೂ ಸೀವಿಸುವವನು ರಾಜಸೂಯಯಾಗದ 
ಫಲವನು ಪಡೆಯುತಾನೆ 


ಐಕಾದಶ್ಲಾಂ ನ ಭುಂಕೇ ಯೋ ನಿತಂ ಕಹಂ ಸಮರ್ಚಯೇತ್‌ | 
ತಸ್ಥ ಪಾದೋದಕಂ ಪಾಷ ಸಲಂ ತೀರ್ಥಂ ಭವೇದ್ದು ವಂ ॥ 


ಏಕಾದಶಿ ಉಪವಾಸ ನಿತ್ತ ಕಷೇನ ಅರ್ಚನೆಗಳನು ಮಾಡುವವನ ಪಾದೋದಕ 
ಬಿದ್ದ {९2 ತೀರ್ಥವೆನಿಸುವುದು ನಿಶಿತ 


ೈಷ್ಟನ ನೈವೇದ್ದ ಉಣ್ಣುವವ ಪೂತಾತನಾಗಿ ಜೀವನು ಕನೆನಿಸುತಾನೆ. ಸತುಲ 
ಪ್ರಸೂತರಾದ © ८९7 ವಿಷುವಿಗೆ ಅನಿವೇದಿತನಾದ ಅನ್ರವೆಂದರೆ ಅದು ಮಲಕೆ 
ಮಾನ. ನೀರು ಮೂತಕೆ ಸಮಾನವೆಂದು ಜಾಪತಿ ವಚನವಿದೆ. ಬಹನೂ 
ಬ್ರಹ್ನಪುತ್ರರೂ ಎಲ್ಲರೂ ವಿಷುಭಕರು. ವಿಪ ಅವರ ಕುಲದಲ್ಲಿ ಹುಟದವನೆಂದ 
ಮೇಲೆ ಅವನು ವಿಷುವಿಗೆ ವಿಮುಖ ಹೇಗಾದಾನು ? ಒಂದು ವೇಳೆ ತಂದೆ ತಾಯಿಗಳ 
ತಾತಂದಿಶ ಅಥವಾ ಹಿರಿಯರ ಸಂಸರ್ಗದೋಷದಿಂದಾಗಿ ವಿಷ್ಣುವಿಮುಖನಾದರೆ 


| ಬದುಕಿದ್ದು ಸತ್ತಂತೆಯೆ. 


उ २० 7८०४ उ 80 ऊॐ>ॐ उ ६८ ಪುತ್ರಃ उ ಕಿಂ ಸಖಾ | 
ಸಕಿಂರಾಜಾಸಕಿಂಬಂಧುರನ್ನ ದದಾತ್‌ ಯೋ ಹರಾ ಮತಿಂ ॥ 


ತಾನು ಹರಿಭಕನಾಗಿ ಪರರಿಗೆ ಭಕ ಉಪದೇಶಿಸಿದವ ಗುರುವೆ ತಾತನೆ, ಮಗನೆ 
ಮಿತ್ರನೆ, ರಾಜನೆ, ಬಂಧುವೆ 9 








42 ಬ್ರಹ್ಮವೈವರ್ತ ಮಹಾಪುರಾಣ 


ಅವೈಷ್ಟವಾದ್‌ ದಿಜಾದ್‌ ವಿಪ್ರ ಚಂಡಾಲೋ ವೈಷ್ಣವೋ ವರಃ । 
ಸಗಣ: ॐ 252 ०९ ಮುಕೋ ಬಾ ಹ್ಮಣೋ ನರಕಂ ವ್ಯಜೇತ್‌ ॥ 


ವಿಷು ಭಕಿ ರಹಿತನಾದ ದಿಜನಿಗಿಂತ ವಿಷ್ಣುಭಕನಾದ ಚಂಡಾಲನೆ ಲೇಸು 
ಏಕೆಂದರೆ ಆ ಚಂಡಾಲ ಸಪರಿವಾರನಾಗಿ ಮುಕನಾಗುತಾನೆ, © ८ ನರಕಕೆ 
ಹೋಗುತಾನೆ 


ಸಂಧ್ದಾಹೀನೋತ ಶುಚಿರ್ನಿತ್ವಂ ಕೃಷ್ಣೇ ವಾ ವಿಮುಖೋ ದಿಜಃ ॥ 
ಸ ಏವ ಬ್ರಾಹ್ಮಣಾಭಾಸೋ ವಿಷ ಹೀನೋ ಯಹಥೋರಗಃ ॥ 


ಸಂಧ್ಯಾವಂದನೆ ಮಾಡದ ದಿಜನಿಗೂ ವಿಷ್ಣು ವಿಮುಖನಾದ ದ್ವಿಜನಿಗೂ ಸದಾ 
ಅಶೌಚ, ಆತ ತೋರಿಕೆಗೆ ಮಾತ, ದಿಜ ವಿಷವಿಲ್ಲದ ಹಾವಿನಂತೆ ಗುರುಮುಖದಿಂದ 
ಯಾರ ಕವಿಗೆ ವಿಷುಮಂತ, ಬೀಳುವುದೋ ಅವನು ವಿಷುಭಕನಾಗಿ ಪೂತಾತ್ಸ- 
ನೆನಿಸುತಾನೆ. ಜೀವನುಕನೆನಿಸುತಾನೆ. ವಿಷ್ಣುಭಕ್ಲ ತನ್ನ ತಾತ ಮುತಾತ ಮುಂತಾದ 
ನೂರಾರು ಕೋಟಿ ಪಿತ್ತಗಳೊಂದಿಗೆ ವಿಷ್ಣುಲೋಕ ಸೇರುತಾ ನೆ 


ಬ್ರಾಹ್ಮಣ ಕ್ಷತ್ರಿಯ यय, ಶೂದ್ರ ಎಂಬ ನಾಲ್ದು ಜಾತಿಗಳಂತೆ ವ್ಲೈಷ್ಠವ ಎಂಬುದೂ 
ಒಂದು ಚೇರೆ ಜಾತಿ. ವಿಷುಭಕರು ಸದಾ ವಿಷ್ಣುವಿನ ಪಾದಕಮಲವನು ಸರಿಸುತಾರೆ. - 
ಅವರನು ವಿಷು ಸರಿಸುತಾನೆ. ಅವರ ರಕ್ಷಣೆಗಾಗಿ ವಿಷ್ಣು ಸುದರ್ಶನ ಚಕ್ರವನು 
ನೇಮಿಸಿದರೂ ಅಷರಿಂದಲೆ ನಿಶ್ಲಿಂತನಾಗದೆ ತಾನೆ ಆ ಭಕ ರ ಬಳಿ ಇರುತಾನೆ 


ಇಲ್ಲಿಗೆ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣದ ಸೌತಿ ಶೌನಕ ಸಂವಾದದಲ್ಲಿ ವಿಷ್ಣು ವೈಷ್ಣವ ಬ್ರಾಶ್ಟಣ 
ಪ್ರಶಂಸೆಯೆಂಬ ಹನ್ನೊಂದನೆ ಅಧ್ಯಾ ಮುಗಿಯಿತು 


ನಾರದ ಜನ್ನಕಥನ 


ಶೌನಕ ಯಷಿವಂಶ ವರ್ಣನೆಯ ಪ್ರಸಂಗದಲ್ಲಿ ಚೀರೆ ಬೇರೆ ವಿಷಯಗಳು 
ಬಂದಿವೆ. ಈಗ ಬಹ ನಾರದನಿಗೆ ಶಾಪ ಕೊಟ ಬಳಿಕ ಏನಾಯಿತೆಂದು ಕೇಳಲು ಈಗ 
ಕುತೂಹಲ ಉಂಟಾಗಿದೆ. ಬಹಪುತ್ರರಲ್ಲಿ ಯಾರು ಸ್ಪಷಿಕಾರ್ಯ ಮಾಡಿದರು 
ಯಾರು ಬಹಚರ್ಯದಿಂದಿದರು 9 ತಂದೆಯನ್ನು ವಿರೋಧಿಸಿದ ನಾರದ 
ಮುಂದೇನು ಮಾಡಿದ 9 ತಂದೆಯ ಶಾಪದಿಂದ ಅವನಿಗೇನು ಪರಿಣಾಮ- 
ವಾಯಿತು 9 ಅವನ ಶಾಪದಿಂದ ತಂದೆಗೇನಾಯಿತು ? ವೆಲ್ಲವನ್ನೂ 








ಬ್ರಹ್ಮಖಂಡ 43 

ಸೌತಿ- ಹಂಸ ಯತಿ ಅರಣಿ ವೋಢು ಪಂಚಶಿಖ ಅಪಾಂತರತಮ 
ಸನಕಾದಿಗಳು ಇವರ ಹೊರತು ಬೇರೆ ಬ್ರಹ್ಮಪುತ್ರರು ಅನೇಕ ಮಂದಿ ಬ್ರಹ್ನ್ಮನ 
ಆಜ್ಞೆಯನ್ನು ಪಾಲಿಸಿ ಸಂಸಾರವಂದಿಗರಾದರು. ಮಕ್ಕಳನ್ನು ಪಡೆದರು. 


ನಾರದನ ಶಾಪದಿಂದ ಬ್ರಹ್ಮ ಲೋಕದಲ್ಲಿ ಪೂಜೆ ಇಲ್ಲದವನಾದ. ಅದರಿಂದಲೆ 
ಬಲ್ಲವರು ಬ್ರಹ್ಮಮಂತ್ರವನ್ನು ಉಪಾಸನ ಮಾಡುವುದಿಲ್ಲ ನಾರದನೂ ಬ್ರಹ್ಮಶಾಪ- 
ದಿಂದ ಗಂಧರ್ವನಾಗಿ ಹುಟ್ಟಿದ. ಆ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಕೇಳು. 


ಬ್ಬ ಗಂಧರ್ವರಾಜ ಎಲ್ಲ ಬಗೆಯ ಐಶ್ವರ್ಯವಿದ್ದೂ ಪುತ್ರಹೀನನಾಗಿದ್ದ. 
ಪುತ್ರಾರ್ಥಿಯಾಗಿ ಗುರು ವಸಿಷ್ಠರ ಉಪದೇಶದಂತೆ ಪುಷ್ಕರ ಕ್ಷೇತ್ರದಲ್ಲಿ ಶಿವನ ಕುರಿತು 
ಏಕಾಗ್ರತೆಯಿಂದ ತಪಸ್ಸು ಮಾಡಿದ. ವಸಿಷ್ಠರು ಅವನಿಗೆ ಶಿವ ಕವಚ ಸ್ಲೋತ್ರ ಹಾಗೂ 
ದ್ವಾದಶಾಕ್ಷರ ಮಂತ್ರಗಳನ್ನು ಉಪದೇಶಿಸಿದರು. ಆತ ನಿರಾಹಾರನಾಗಿ ದೇವಮಾನದ 
ನೂರು ವರ್ಷಕಾಲ ಆ ಮಂತ್ರ ಜಪಿಸಿದ. ಕೊನೆಯಲ್ಲಿ ಶಿವ ಮೈದೋರಿದ. ಪ್ರಸನ್ನ 
ಮುಖದಿಂದ ಬ್ರಹ್ನವರ್ಚಸಿನಿಂದ ದಶದಿಕ್ಕುಗಳನ್ನು ಬೆಳಗಿಸುತ್ತ ನಿಂತ. ತ್ರಿಶೂಲ 
ಪೆಟ್ಟಿಶಧಾರಿ. ದಿಗಂಬರ, ವ್ರಷಭವಾಹನ, ಶುದ್ದ ಸ್ಪಟಿಕದಂತೆ ಹೊಳೆವ ಮೈಬಣ್ಣದವ. 
ಚಂದ್ರಶೇಖರ, ತ್ರಿಣೇತ್ರ, ಚಿನ್ನದಂತೆ ಹೊಳೆವ ಜಟಾಜೂಟದವ. ನೀಲಕಂಠ, 
ಸರ್ಪವನ್ನೆ ಯಜ್ಞೋಪವೀತವಾಗಿ ಧರಿಸಿದವ, ಸರ್ವಸಂಹಾರಕ ಮೃತ್ಯುಂಜಯ 
ಗ್ರೀಷ್ಟಕಾಲದ ಮಧ್ಯಾಹ್ನ ಸೂರ್ಯನಿಗಿಂತ ಕೋಟಿಪಾಲು ಬೆಳಗುವವ. ತತ್ವಜ್ಞಾನ- 
ದಾಯಕ ಹರಿಭಕ್ತಿಯನ್ನು ಮುಕ್ತಿಯನ್ನೂ ಕೊಡುವವ. ಇಂಥ ಶಿವನನ್ನು ಕಂಡ 
ಗಂಧರ್ವರಾಜ ದಂಡ ಪ್ರಣಾಮ ಮಾಡಿ ವಸಿಷ್ಠರು ಉಪದೇಶಿಸಿದ್ದ ಮಂತ್ರದಿಂದ 
ಸುತಿಸಿದ. ಬೇಕಾದ ವರ ಕೇಳೆಂದ ಕೃಪಾನಿಧಿ ಶಿವ. ಗಂಧರ್ವರಾಜ ಪರಮ ವೈಷ್ಣವ- 
ನಾದ ಒಬ್ಬ ಮಗನನ್ನು ಬೇಡಿದ. ಶಿವ ನಕ್ಕು ಹೇಳಿದ- 


ಗಂಧರ್ವರಾಜ, ನೀನು ಧನ್ಯ. ಈ ಒಂದು ವರವಿದ್ದರೆ ಸಾಕು. ಬೇರೆ ಎಲ್ಲ 
ಚರ್ವಿತಚರ್ವಣ. ಹರಿಯಲ್ಲಿ ದೃಢಭಕ್ತಿ ಉಳ್ಳವ ಅನಾಯಾಸವಾಗಿ ಸಕಲ ಪ್ರಪಂಚ- 
ವನ್ನಾಳಬಲ್ಲ. ತನ್ನ ಮತ್ತು ಮಾತಾಮಹನ ಕುಲಕೋಟಿಯ ನ್ನುದ್ದರಿಸಿ ಗೋಲೋಕಕ್ಕೆ 
ಹೋಗಬಲ್ಲ. ಕೋಟಿ ಜನ್ಮಾರ್ಜಿತವಾದ ಸಂಚಿತ ಆಗಾಮಿ ಪ್ರಾರಬ್ದವೆಂಬ ತ್ರಿವಿಧ 
ಪಾಪವನ್ನೂ ಅನಿಷ್ಟ ಪುಣ್ಯವನ್ನೂ ಕಳೆದುಕೊಂಡು ಮೋಕ್ಷದಲ್ಲಿ ಹರಿಯ ದಾಸ್ಯವನ್ನು 
ಪಡೆಯಬಲ್ಲ. 

ಸತಿ ಸುತರು ಐಶ್ವರ್ಯ ಸುಖ ದುಃಖಾನುಭವವೆಲ್ಲ ಮಾನವನಿಗೆ ಕೃಷ್ಣಭಕ್ತಿ 
ಮನದಲ್ಲಿ ಮೂಡುವ ವರೆಗೆ ಮಾತ್ರ. ಅದು ಮೂಡಿತೆಂದರೆ ಎಲ್ಲ ಕಾಮನೆಗಳೂ 
ಬತ್ತಿಹೋಗುವುವು. ಭಕ್ತಿ ಎಂಬ ಖಡ್ಗ ಕಾಮನೆಯೆಂಬ ವೃಕ್ಷದ ಬೇರನ್ನೆ 
ಕಡಿದೊಗೆಯ ಬಲ್ಲುದು 








44 ಬ್ರಹ್ಮವೈವರ್ತ ಮಹಾಪುರಾಣ 


ಕೃಷ್ಣಭಕ್ತರೆ ಪುಣ್ಯವಂತರು. ಅವರಿಗೆ ಪರಮ ವೈಷ್ಣವರಾದ ಮಕ್ಕಳು ಹುಟ್ಟ 
ಅನಾಯಾಸವಾಗಿ ಕುಲಕೋಟಿಯನ್ನು ಉದ್ದರಿಸುತ್ತಾರೆ. ಅದರಿಂದ ವೈಷ್ಣವ ಪುತ್ರ- 
ನೊಬ್ಬ ಜನಿಸಬೇಕೆಂಬ ಒಂದು ವರದಿಂದಲೆ ಮಾನವ ಕೃತಾರ್ಥನೆನಿಸುತಾನೆ. ಬೇರೆ 


ವರವೇಕೆ ಬೇಕು 9 


ವೈಷ್ಟವರಾದ ನಮಗೆ ಶ್ರೀಕೃಷ್ಣನ ಭಕ್ತಿ ದಾಸ್ಯಗಳೆಂಬುದು ಒಂದು ದೊಡ್ಡ 
ನಿಧಿ. ಅದನ್ನು ನಾವು ಯಾರಿಗೂ ಕೊಡಲು ಸಿದ್ದರಿಲ್ಲ. ದುರ್ಲಭವಾದ ಬೇರಾವ 
ವರವನ್ನಾದರೂ ಕೇಳು. ಇಂದ್ರ ಪದವಿ ಬೇಕೆ ? ದೇವ ಜನ್ನಬೇಕೆ ಅಥವಾ 
ಬ್ರಹ್ಮಪದವಿಯೆ ಬೇಕೆ 9? ಅಥವಾ ಸರ್ವಸಿದ್ದಿದಾಯಕವಾದ ಮಹಾಯೋಗ 
ಜ್ಞಾನವನ್ನಾಗಲಿ ಮೃತ್ಯುಜಯವನ್ನಾಗಲಿ ಸುಲಭವಾಗಿ ಕೊಡಬಲ್ಲೆ. ಹರಿದಾಸತನ 
ಒಂದನ್ನು ಬಿಡು.' 


ಶಿವನ ಮಾತು ಕೇಳಿದಾಗ ಗಂಧರ್ವರಾಜನಿಗೆ ಗಂಟಲು ಒಣಗಿತು. ಸರ್ವ 
ಸಂಪದ್ದಾಯಕನಾದ ಶಿವನ ಮುಂದೆ ದೀನನಾಗಿ ಹೇಳಿದ. 


"ಶಿವನೆ, ಹರಿಯು ಕಣ್ಣರೆಪ್ಪೆ ಮುಚ್ಚಿದೊಡನೆ ಬ್ರಹ್ಮಪದವಿ ನಾಶ ಹೊಂದುತ್ತಿರು- 
ವಾಗ ಸ್ಪಪ್ನದಂತೆ ಅಶಾಶ್ವತವಾದ ಆ ಪದವಿಯನ್ನು ಕೃಷ್ಣಭಕ್ತನೇಕೆ ಬಯಸುವ ೧ 
ಇನ್ನು ಇಂದ್ರಪದವಿ ದೇವಜನ್ವ, ಯೋಗಸಿದ್ದಿ, ಮೃತ್ಯುಜಯ ಮುಂತಾದುವೆಲ್ಲ 
ಭಕ್ತನಿಗೆ ಇಷ್ಟವೆನಿಸೀತೆ % 


ವಿಷ್ಣುಭಕ್ತರು ಸಾಲೋಕ್ಕೆ ಸಾಷ್ನಿಕ ಸಾಮೀಪ್ಯ ಸಾಯುಜ್ಯ ಮೋಕ್ಷಗಳನ್ನೂ 
ಬಯಸಲಾರರು. ಸ್ಪಪ್ಪದಲ್ಲಾಗಲಿ ಜಾಗರದಲ್ಲಾಗಲಿ ಅವರು ದುರ್ಲಭವಾದ ದೃಢ 
ಭಕ್ತಿಯೊಂದನ್ನೇ ಬಯಸುವರು. 


ಅದರಿಂದ ವೈಷ್ಣವ ಪುತ್ರನೆಂಬ ವರವನ್ನು ನೀಡು. ನೀನು ಬೇಡುವವರಿಗೆ 
ಕಲ್ಪವೃಕ್ಷ. ಆದರೂ ನೀನೀ ವರ ನೀಡದಿದ್ದರೆ ಪಾಪಿಯಾದ ನನ್ನ ತಲೆಯನ್ನೇ ಕತ್ತರಿಸಿ 
ಅಗ್ನಿಯಲ್ಲಿ ನಿನಗರ್ಪಿಸುತ್ತೇನೆ.' 

ಭಕಾನುಗ್ರಹಕಾರಕನಾದ ಶಿವ ಹೇಳಿದ, "ಹರಿಭಕ್ತ, ಹರಿದಾಸ, ಪರಮವೈಷ್ಟವ 
ಚಿರಾಯುಷಿ ಗುಣಶಾಲಿ ಸದಾ ಸ್ಥಿರಯೌವನ ಉಳ್ಳವ ಜ್ಞಾನಿ ಪರಮಸುಂದರ 
ಗುರುಭಕ್ತ ಮತ್ತು ಜಿತೇಂದ್ರಿಯನಾದ ಒಬ್ಬ ಮಗನನ್ನು ನೀ ಪಡೆಯುವಿ.' ಹೀಗೆ 
ಹೇಳಿ ಶಿವ ತನ್ನ ಲೋಕಕ್ಕೆ ತೆರಳಿದ. 


ಗಂಧರ್ವರಾಜ ಸಂತುಷ್ಪನಾಗಿ ತನ್ನ ಮನೆಗೆ ಬಂದ. ಇಷ್ಟಾರ್ಥ ಸಿದ್ದಿಸಿತೆಂದರೆ. 
ಮಾನವರೆಲ್ಲ ಸಂತುಷ್ಪರೆ ಆಗುವರು ತಾನೆ १ 





